


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೧ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೨೧, ೨೦೧೬ (ವೈಶಾಖ ೧, ಶಕ ವರ್ಷ ೧೯೩೮) ಸಂಚಿಕೆ ೧೬ 
Volume 151 Bengaluru, Thursday, April 21, 2016 (Vaishakha 1, Shaka Varsha 1938) Issue 16 
ಭಾಗ ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ವಸತಿ ಸಚಿವಾಲಯ 
ಪೂರ್ವಭಾವಿ ಅಧಿಸೂಚನೆ 
ಸಂಖ್ಯೆ: ವಇ/129/ಕೊಮಂಇ/2015, ಬೆಂಗಳೂರು, ದಿನಾಂಕ: 24-03-2016. 


ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಬೆಂಗಳೂರು ನಗರದ ಹೆಬ್ಬಾಳ ವಿಧಾನಸಭಾ ವ್ಯಾಪ್ತಿಯ ಬಿನ್ನಿಮಿಲ್‌ ಹಿಂಭಾಗದ ಗಂಗೇನಹಳ್ಳಿ 
ಕೊಳಚೆ ಪ್ರದೇಶವನ್ನು ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ನಗರ ಜಿಲ್ಲೆ, ಬೆ೦ಗಳೂರು ಇವರು ತಮ್ಮ ತಿದ್ದುಪಡಿ ಅಂತಿಮ ಅಧಿಸೂಚನೆ ಸಂಖ್ಯೆ; 
ಕೆ.ಎಸ್‌.ಎ./ಸಿಆರ್‌:10/ 94-95, ದಿನಾ೦ಕ: 30-07-2015ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ 1973 
(1974ರ ಕರ್ನಾಟಕ ಕಾಯ್ದೆ 33ರಂತೆ) ಕಲಂ-3ರನ್ವಯ ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತಾರೆ. 


ಸದರಿ ಕೊಳಚೆ ಪ್ರದೇಶವನ್ನು ಅಭಿವೃದ್ಧಿಗೊಳಿಸಿ ಅಲ್ಲಿ ವಾಸಿಸುವ ಕೊಳಚೆ ನಿವಾಸಿಗಳಿಗೆ ಪುರ್ನವಸತಿ ಕಲ್ಪಿಸಲು ಸರ್ಕಾರವು ಉದ್ದೇಶಿಸಿದ್ದು, 
ಅದಕ್ಕಾಗಿ ಸದರಿ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ 1973 ಕಲಂ-17 ರಂತೆ ಭೂಸ್ವಾಧೀನ 
ಪಡಿಸಿಕೊಳ್ಳುವುದು ಅವಶ್ಯಕವಾಗಿದೆ ಎಂದು ಸರ್ಕಾರವು ಮನಗಂಡಿದೆ. ಆದ್ದರಿಂದ ಸದರಿ ಪ್ರದೇಶವು ಸಂಬಂಧಿಸಿದವರಿಗೆ ಸಾರ್ವಜನಿಕರಿಗೆ/ಆಸಕ್ತಿಯುಳ್ಳವರಿಗೆ 
ಈ ಮೂಲಕ ಸೂಚನೆಯನ್ನು ನೀಡಿ, ಸದರಿ ಪ್ರದೇಶವನ್ನು ಭೂಸ್ವಾಧೀನ ಮಾಡಬಾರದೆಂಬುದಕ್ಕೆ ಕಾರಣ/ಆಕ್ಷೇಪಣೆ/ಸಲಹೆ ಮತ್ತು ಮನವಿಗಳಿದ್ದಲ್ಲಿ, ಈ 
ಪೂರ್ವಭಾವಿ ಅಧಿಸೂಚನೆ ಪ್ರಕಟವಾದ 15 ದಿನಗಳೊಳಗಾಗಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ವಸತಿ ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ, 
ವಿಕಾಸಸೌಧ, ಬೆಂಗಳೂರು-01 ಇವರಿಗೆ ಸಲ್ಲಿಸಬಹುದು. 









































ಷೆಡ್ಯೂಲ್‌ 
ಕೊಳಚೆ ಚೆಕ್ಕುಬಂದಿ (ಸರ್ವೆ ನಂ) 
ವಿಸ್ತೀರ್ಣ | 
ಪ್ರದೇಶದ ಭೂಮಾಲೀಕರ ಹೆಸರು ಸರ್ವೆ ನಂ yk 
ಹೆಸರು (ಎ/ಗು) (ಪೂರ್ವ) | (ಪಶ್ಚಿಮ) (ಉತ್ತರ) (ದಕ್ಷಿಣ) 
ಬಿನ್ನಿಮಿಲ್‌ 1. ಲಕ್ಷ್ಮಿ ಎಂಟರ್‌ಪ್ರೈಸಸ್‌ 22/ ಬೃಹತ್‌ | 0.27 ಗುಂಟೆ | ಚರಂಡಿ ರಸ್ತೆ ಖಾಸಗಿ ಚರಂಡಿ 
ಹಿಂಭಾಗದ 2. ಮೀನಾ ಎಂಟರ್‌ಪ್ರೈಸಸ್‌ ಬೆ೦ಗಳೂರು ಮನೆಗಳು | ಮತ್ತು ಗಲ್ಲಿ 
ಬ ಖಿ 
ಗಂಗೇನಹಳ್ಳಿ. | ಎ; ಎಂಟರ್‌ಪ್ರೈಸಸ್‌ ಇರ ಥಿ 
ಕೊಳಚೆ ಪ್ರದೇಶ ಪಾಲಿಕೆಯ ಖಾತೆ 
ನಂ.15/5,15/6,15/7 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಮೀರ್‌ ಮಡಿಮನ್‌, 
P.R. 19 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
50-50 ವಸತಿ ಇಲಾಖೆ. 


(೪೯) 


೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೧, ೨೦೧೬ ಭಾಗ ೬ 





ಆಯುಕ್ತರು, ಪುನರವಸತಿ, ಪುನರ್‌ನಿರ್ಮಾಣ ಹಾಗೂ ಭೂಸ್ವಾಧೀನ ಪದನಿಮಿತ್ತ ಸರ್ಕಾರದ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಕೃಮೇ.ಯೊ, ಬಾಗಲಕೋಟೆ. 


ಭೂಸ್ಥಾಧೀನ ಕಾಯ್ದೆಯ ಕಲಂ 17ರೊಂದಿಗೆ ಓದಲಾದ ಪ್ರಕರಣ 6ರ ಅನ್ವಯ ಘೋಷಣೆ. 
ಸಂ.ಎಲ್‌.ಎ.ಕ್ಯೂ.1ಸಿಆರ್‌-61/2014-15, ಬಾಗಲಕೋಟೆ, ದಿನಾಂಕ: 31-01-2015. 
ಭಾರತ ಸರ್ಕಾರವು “ The Right to fair compensation and Transparency in Land Acquisition, Rehabilitation and Resettlement Act- 2013ನ್ನು ದಿನಾಂಕ: 01-01-2014 ರಂದು ಜಾರಿಗೆ ಬಂದಿರುವುದರಿಂದ ಈ 
ಹಿಂದಿನ ಭೂಸ್ವಾಧೀನ ಕಾಯ್ದೆ 1984 ರನ್ವಯ ಈಗಾಗಲೇ ಭೂಸ್ವಾಧೀನ ಪಕ್ರಿಯೆ ಕೈಗೊಂಡಿದ್ದು. ವಿವಿಧ ಹಂತಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ಹಳೆಯಕಾಯ್ದೆಯ ಅನ್ವಯವೇ ಮುಂದುವರಿಸುವ ಅಥವಾ ಹೊಸ ಕಾಯ್ದೆಯನ್ನು 
ಅನ್ವಯಿಸುವ ಕುರಿತಂತೆ ಹೊಸ ಕಾಯ್ದೆ 2013 ಕಲಂ 24, 103 ಮತ್ತು 114 ಹಾಗೂ The General Clauses At 1897ರ ಸೆಕ್ಷನ್‌-6 ರನ್ವಯ ಪರಿಶೀಲಿಸಿ ಹೊಸ ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಆದ್ದರಿಂದ ಕರ್ನಾಟಕ 
ಸರ್ಕಾರದ 1961 ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರ.ಸಂ.17ರಲ್ಲಿ ತಿದ್ದುಪಡಿ ಮಾಡಲಾದ 1894ನೇ ಭೂಸ್ವಾ ಅಧಿನಿಯಮ (1894 ನೇ ಕೇಂದ್ರ ಅಧಿನಿಯಮ) ಪ್ರಕರಣ 6ರ ಅನ್ವಯ ಕೆಳಗಿನ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ 
ಜಮೀನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆಯ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಡೆ ಕುರಿತು ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 
ಸದರಿ ಭೂಸ್ವಾಧೀನ ಅಧಿನಿಯಮ 3ನೇ ಪ್ರಕರಣ (ಸಿ) ಖಂಡದ ಮೇರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರನ್ನು ಸದರಿ ಜಮೀನಿನಲ್ಲಿ ಮುಂದಿನ ಎಲ್ಲಾ ಕಾನೂನು 
ಕ್ರಮಗಳನ್ನು ತೆಗೆದುಕೊಳ್ಳಲು ಜಿಲ್ಲಾಧಿಕಾರಿಗಳರವರ ಪ್ರಕಾಶನ ಕಾರ್ಯಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯಮಿಸಲಾಗಿದೆ. ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು ಪಡೆಯುವಂತೆ ಸದರಿ ಅಧಿನಿಯಮ ಪ್ರಕರಣ 7ರ 
ಮೇರೆಗೆ ನಿರ್ದೇಶಿಸಲಾಗಿದೆ. 
ಸದರಿ ಅಧಿನಿಯಮ 6ನೇ ಪ್ರಕರಣ ಉಪ-ಪ್ರಕರಣ (1ರಲ್ಲಿ ಪ್ರಕಟಿಸಲಾದ ಈ ನೋಟಿಸಿನ ಪ್ರಕಟಣೆ ನಂತರ 15 ದಿವಸಗಳಿಗೆ ಮುಂಚಿತವಾಗಿ ಭೂಮಿ ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಸದರಿ ಅಧಿನಿಯಮ 17ನೇ ಪ್ರಕರಣದ (1 
ಉಪ-ಪ್ರಕರಣ ಮೇರೆಗೆ ಕರ್ನಾಟಕ ಸರ್ಕಾರ ನಿರ್ದೇಶಿಸಿದೆ. 


ಸದರಿ ಜಮೀನಿನ ವಿವರವನ್ನು ಸೂಚಿಸುವ ಒಂದು ನಕಾಶೆಯನ್ನು ಆಸಕ್ತಿ ಜನರ ಅವಗಾಹನೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಇಡಲಾಗಿದೆ. 























ಅನುಸೂಚಿ 
ಗ್ರಾಮ: ಲಿಂಗಾಪುರ ತಾಲ್ಲೂಕು: ತೀರ್ಥಹಳ್ಳಿ ಜಿಲ್ಲಾ: ಶಿವಮೊಗ್ಗ ಹೋಬಳಿ: ಮಂಡಗದ್ದೆ 
ನುಭವದಾರರ ಮೀನಿನ ಸ ಜಮೀನಿನ ರ 
ಅ. ಅ ದಾ ಜಮೀ ಆಕಾ 
ಮಾಲಿಕರ ಹೆಸರು ಸರ್ವೆ ನಂಬರ್‌ ಪ ಪ ಗಿಡ ಮರ ಕಟ್ಟಡ 
ಚ ಭೂ ಸ ಹೆಸರು ಸ ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬ ರೂ.ಶೈ ತ 
ಸ.ನಂ. ಸ.ನಂ ನಂ. ಸ.ನಂ ಇ 
1 2 3 4 5 6 7 8 9 10 11 12 
1 | ಹಾಜಿರಾಬಾನು ಕೋಂ ಎಂ.ರಶೀದ್‌ ಸ್ವಂತ 108 ಸ.ನಿ.ತರಿ ಗ್ರಾಮ ಠಾಣ | 108 ಉಳಿಕೆ 11] ಗ್ರಾಮಠಾಣ 1-10 6-25 ಅಕೇಶಿಯಸಸಿ-25 
ಖಾನ್‌ ಅಡಿಕೆ ಸಸಿ-200 
ತೆಂಗುಸಸಿ-20 
2 ಅಬ್ದುಲ್‌ ಗನಿ ಬಿನ್‌ ಅಬ್ದುಲ್‌ ಸ್ವಂತ 111/ ಸ.ನಿ. ಗ್ರಾಮ ಠಾಣ 110 111/2 108 1-15 6-58 ಅಡಿಕೆ-600 
ಖಾಲಿಕ್‌ ತರಿ ತೆಂಗು-60 




































































ತಾಸೀನಾ ಬಿನ್‌ ಸೈಯದ್‌ 
ನಾಶಿರ್‌ ಯಾನೆ ಸೈಯದ್‌ 
ನಜೀರ್‌ 

ನಸ್ತೀನಾ ಬಿನ್‌ ಸೈಯದ್‌ನಾಸಿರ್‌ 
ಮೈ.ಗಾ ತಾಯಿ ಮೈಮುನ್ನಿಸಾ 
ಸೈಯದ್‌ ಸಾದಿಕ್‌ ಬಿನ್‌ 
ಸೈಯದ್‌ ನಾಸಿರ್‌ ಮೈ.ಗಾ.ತಾಯಿ 
ಮೈಮುನ್ನಿಸಾ, ಜಂಟಿ 
































ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೧, ೨೦೧೬ ೫೧ 
2 3 4 5 6 ಕಿ 8 9 10 11 12 
ಅಬ್ದುಲ್‌ ಮಜೀದ್‌ ಬಿನ್‌ ಅಬ್ದುಲ್‌ ದಿನೇಶ್‌ಕುಮಾರ್‌ ಪಿ 111/2 ಸನಿ ಗ್ರಾಮ ಠಾಣ 110 112 111/1 1-15 6-57 — 
ಖಾಲಿಕ್‌ ಜೈನ್‌ ಬಿನ್‌ 
ಕರ್ನಾಟಕ ಸರ್ಕಾರ ಸರ್ಕಾರ 112/ ಬ್ಲಾಕ್‌-1 ಸ.ನಿ.ತರಿ ರಸ್ತೆ 112ರ 128 111 2-32 ಪಿ.ಕೆ.0-02 13-09 — 
ಉಳಿಕೆ 
1. ಸೈಯದ್‌ ಸಿರಾಜ್‌ ಬಿನ್‌ ಅಕ್ಬರ್‌ ಸ್ವಂತ 112/ ಬ್ಲಾಕ್‌-4 ಸ.ನಿ.ತರಿ 112ರ ಉಳಿಕೆ 121 128 ಮೈಮುನ್ನಿಸಾ 0-35 4-38 — 
114 ಜಮೀನು 
2; ಸೈಯದ್‌ ಅರಬ್‌ ಜಾನ್‌ ಯಾನೆ ಸ್ವಂತ 112/ ಬ್ಲಾಕ್‌-2 ಸ.ನಿ.ತರಿ 112ರ ಉಳಿಕೆ 127; ಮೈಮುನ್ನಿಸಾ 111 0-35 4-38 — 
ಅರಬ್‌ ಜಾನ್‌ ಬಿನ್‌ ಸೈಯದ್‌ ಜಮೀನು 
ಅತಾಸ್‌. 
3. ಗುಲ್ಜಾರ್‌ ಬಿನ್‌ ಸೈಯದ್‌ 
ಅತಾಸ್‌ ಮ್ಲೆಗಾ. ಅಣ್ಣ ಸ್ಲೆಯದ್‌ 
ಲ ನ ಲ 
ಅರಬ್‌ ಜಾನ್‌. 
4. ಮೈಮುನ್ನೀಸಾ ಕೋಂ ಸೈಯದ್‌ ಸ್ವಂತ 112/ ಬ್ಲಾಕ್‌-3 ಸ.ನಿ.ತರಿ 112ರ ಉಳಿಕೆ 127, ಸೈಯದ್‌ ಸೈಯದ್‌ 0-35 4-38 — 
ನಾಸೀರ್‌ ಯಾನೆ ಸೈಯದ್‌ ಸಿರಾಜ್‌ ಅರಬ್‌ಜಾನ್‌ 
ನಜೀರ್‌. ಜಮೀನು ಜಮೀನು 









































೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೧, ೨೦೧೬ ಭಾಗ ೬ 
1 2 3 4 5 6 7 8 9 10 11 12 
5 1) ಸೈಯದ್‌ ಸಮೀವುಲ್ಲಾ ಬಿನ್‌ ಸ್ವಂತ 126/ಬ್ಲಾಕ್‌-2 ಸ.ನಿ.ತರಿ ರಸ್ತೆ 126 ಸೈಯದ್‌ 127,128 1-20 7-50 ಭತ್ತ 
ಸೈಯದ್‌ ಅಹ್ಮದ್‌ ರಫೀಕ್‌ ರ 
ಜಮೀನು 
2) ಸೈಯದ್‌ ರಫೀಕ್‌ ಬಿನ್‌ ಸ್ವಂತ 126/ಬ್ದಾಕ್‌-3 ಸ.ನಿ.ತರಿ ರಸ್ತೆ 126ರ ಸೈಯದ್‌ ಸೈಯದ್‌ 1-20 7-50 ಭತ್ತ 
ಸೈಯದ್‌ ಅಹ್ಮದ್‌ ಉಳಿಕೆ ಅಮೀರ್‌ ರ | ಸಮೀವುಲ್ಲಾ 
ಜಮೀನು ಜಮೀನು 
3) ಸೈಯದ್‌ ಅಮೀರ್‌ ಬಿನ್‌ ಸ್ವಂತ 126/ಬ್ಲಾಕ್‌-2 ಸ.ನಿ.ತರಿ ರಸ್ತೆ 126ರ 132 ಸೈಯದ್‌ 1-20 7-50 ಭತ್ತ 
ಸೈಯದ್‌ ಗೌಸ್‌ ಉಳಿಕೆ ರಫೀಕ್‌ರ 
ಜಮೀನು 
6 ಫಾತೀಮಾಬಿ ಕೋಂ ಸೈಯದ್‌ ಸ್ವಂತ 128/ಬ್ಲಾಕ್‌-2 ಸ.ನಿ.ತರಿ ರಸ್ತೆ 128ರ 126 112 2-20 12-50 ಭತ್ತ 
ರಜಾಕ್‌ ಉಳಿಕೆ 
ಕ ಪ್ಯಾರಿಜಾನ್‌ ಬಿನ್‌ ರಶೀದ್‌ ಖಾನ್‌ ಸ್ವಂತ 130 ಖುಷ್ಕಿ ತುಂಗಾ ನದಿ ರಸ್ತೆ 131 129 1-18 0-45 ನಂದಿ ಮರ-1 
ಸ.ನಿ.ತರಿ 0-28 3-50 ನೇರಳೆ ಮರ-1 
ಪಿ.ಕೆ.0-02 ಮದ್ದಾಲೆ ಮರ-2 
ಸಾಗುವಾನಿ ಸಸಿ- 
1 ಅಡಿಕೆ-400 
8 ಸೈಯದ್‌ ಇನ್ಸೂಪ್‌, ಬಾಷದ್‌ ಬಾಷಿದಾ ಬಿನ್‌ 95/2 ಸ.ನಿ.ತರಿ 95/3 95/2ರ ರಸ್ತೆ ಮಜಿರೆ 1-00 5-12 
ಹಲಿಮಾಖಾತು, ಸೈಯದ್‌ ಮನ್ವರ್‌ ಯೂಸೂಫ್‌ಖಾನ್‌ ಉಳಿಕೆ 
ಪಾಷಾ, ಅಬ್ದುಲ್‌ ಆರೀಫ್‌, ಪೌತಿ ವಾರಸುದಾರರು gy 
ಮಹಮ್ಮದ್‌ ಫಾರುಕ್‌ ಪತ್ನಿ ಮಹಬೂಬ್‌ 
ಖಾತೂನ್‌ 
9 ಅಬ್ದುಲ್‌ ಆರಿಫ್‌ ಬಿನ್‌ ಅಬ್ದುಲ್‌ ಸ್ವಂತ 95/3 ಸ.ನಿ.ತರಿ 95/4 95/2 ರಸ್ತೆ ಮಜಿರೆ 0-28 3-65 
ಜಬ್ಬಾರ್‌. 
10 ಮಹಮದ್‌ ಫಾರುಕ್‌ ಬಿನ್‌ ಅಬ್ದುಲ್‌ ಸ್ವಂತ 95/4 ಸ.ನಿ.ತರಿ 96 95/3 ರಸ್ತೆ ಮಜಿರೆ 0-12 1-54 — 





ಜಬಾರ್‌. 
ಬ 




































































ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೧, ೨೦೧೬ ೫೩ 
1 2 3 4 5 6 7 8 9 10 11 12 
11. | ಅಬಜಾ ಬಾನು, ಕೋಂ ಸೈಯದ್‌ ತಬ್ರೇಜ್‌ 96/1 ಸ.ನಿ.ತರಿ 96/5 96/2 ಸೆ ತುಂಗಾ ನದಿ 0-26 3-16 
ಗೌಸ್‌, ಸೈಯದ್‌ ಮುಜಬುಲ್ಲಾ ಬಿನ್‌ ಯೂಸುಫಘ್‌ಸಿದ್ದಕಿ ಖುಷ್ಕಿ 0-03 0-02 
ಸೈಯದ್‌ ಗೌಸ್‌, ರೇಷ್ಮಾ ಕೋಂ ಬಿನ್‌ ನಕೀರ್‌ 
ವಜೀದ್‌ ಸೈಯದ್‌ ಕರೀಂ ಬಿನ್‌ ಅಹಮ್ಮದ್‌ 
ಮಿ ಸ್‌ 
ಧವಸ ಟರ ಸುಮನ್‌ಕಳವಾಡ 96/5 ಖುಷ್ಕಿ 96/6 96/ ಸ್ತ ತುಂಗಾ ನದಿ 0-02 0-01 
ಬಿನ್‌ ಅಬ್ಬುಲ್‌ ಖಾಲೀಕ್‌ ಅಬ್ಬುಲ್‌ ಜೆ ಸನಿತರಿ A i 
ಮಜೀದ್‌ ಬಿನ್‌ ಅಬ್ದುಲ್‌ ಖಾಲೀಕ್‌ SAE 
ವನಿತಾಕುಮಾರಿ 96/6 ಖುಷ್ಕಿ 97 96/5 ಸ್ತೆ ತುಂಗಾ ನದಿ 0-01 0-01 
ಕೋಂ ಸ.ನಿ.ತರಿ 0-14 1-70 
ಸಾಂಕಲ್‌ಚಂದ್‌ 
ಬಾಂಗೇಜ್‌ 
12 ಮಹಮ್ಮದ್‌ ಅತೀಕ್‌, ಬಿನ್‌ ಅಬ್ದುಲ್‌ ಸ್ವಂತ 96/2 ಸ.ನಿ.ತರಿ 96/1 96/3 ಸ್ತೆ ತುಂಗಾ ನದಿ 0-19 2-30 — 
ಜಬ್ಬಾರ್‌ ಖುಷ್ಠಿ 0-04 0-03 
13 ಮಹಮದ್‌ ರಫೀಕ್‌ ಬಿನ್‌ ಅಬ್ಬುಲ್‌ ಸ್ವಂತ 96/3 ಸ.ನಿ.ತರಿ 96/2 96/4 ಸ್ಮೆ ತುಂಗಾ ನದಿ 0-19 2-30 — 
ಜಬ್ಬಾರ್‌ ಖುಷ್ಕಿ 0-04 0-03 
14 ಮಹಮದ್‌ ಫಾರುಕ್‌ ಬಿನ್‌ ಅಬ್ಬುಲ್‌ ಸ್ವಂತ 96/4 ತರಿ 96/3 95 ಸ್ತೆ ತುಂಗಾ ನದಿ 0-10 1-21 — 
ಜಬ್ಬಾರ್‌ 0-01 0-01 
23-22 






































೧.೧.18 
50-25 


ಒಟ್ಟು ಇಪ್ಪತ್ಮೂರು ಎಕರೆ ಇಪ್ಪತ್ತೆರಡು ಗುಂಟೆಗಳು ಮಾತ್ರ 


ಶಿವಯೋಗಿ ಸಿ ಕಳಸದ, 


ಆಯುಕ್ತರು, 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪುನರವಸತಿ, ಪುನರ್‌ನಿರ್ಮಾಣ ಹಾಗೂ ಭೂಸ್ವಾಧೀನ ಪದನಿಮಿತ್ತ ಸರ್ಕಾರದ ಕಾರ್ಯದರ್ಶಿಗಳು, 


ಕಂದಾಯ ಇಲಾಖೆ, ಕೃ.ಮೇ.ಯೋ. ಬಾಗಲಕೋಟೆ. 











R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 








೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೧, ೨೦೧೬ ಭಾಗ ೬ 





ಜಿಲ್ಲಾಧಿಕಾರಿಗಳು ಹಾಗೂ ಸಮೂಹ ವ್ಯವಸ್ಥಾಪಕರು, ಭೂಸ್ವಾಧೀನ, ಪುನರವಸತಿ ಮತ್ತು ಪುನರ್‌ನಿರ್ಮಾಣ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು, ಇವರ ಕಾರ್ಯಾಲಯ 


ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ, 2013ರ (ದಿನಾಂಕ 01.01.2014 ರಿಂದ ಜಾರಿಗೆ ತಂದ ಅಧಿಸೂಚನೆ ಪ್ರಕಾರ) ರೊಂದಿಗೆ 
ಓದಲಾದ ಕಲಂ 11(1)ರಲ್ಲಿ ಮಾಡಿದ ಅಧಿಸೂಚನೆ. 


ಸಂಖ್ಯೆ: ಎಲ್‌ಎಕ್ಯೂಸಿಆರ್‌/206/2013-14, ಬೆಂಗಳೂರು, ದಿನಾಂಕ:30-11-2015. 


ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ರಸ್ತೆ ವಿಸ್ತರಣೆಗಾಗಿ ಅಗರ ಗ್ರಾಮದ ಆಸ್ತಿ ಸಂಖ್ಯೆ 135ರಲ್ಲಿ 702ಚ.ಮೀ ಮತ್ತು 136ರಲ್ಲಿ 760 ಚ.ಮೀ ಸಾರ್ವಜನಿಕ 
ಬಳಕೆಗಾಗಿ ಬೇಕಾಗುವುದೆ೦ದು ಜಿಲ್ಲಾಧಿಕಾರಿಗಳು, ಭೂಸ್ವಾಧೀನ ಮತ್ತು ಪುನರ್‌ ವಸತಿ ಮತ್ತು ಪುನರ್‌ ನಿರ್ಮಾಣ ಬೆಂಗಳೂರು ಜಿಲ್ಲಾಧಿಕಾರಿಗಳವರಿಗೆ ಕಂಡು ಬಂದಿರುತ್ತದೆ. 


ಈ ಮೂಲಕ ತಿಳಿಸುವುದೇನೆಂದರೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್‌ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ 2013ರ (ದಿನಾಂಕ 01.01.2014 ರಿಂದ ಜಾರಿಗೆ ತಂದ 
ಅಧಿಸೂಚನೆ ಪ್ರಕಾರ) ಕರ್ನಾಟಕ ಸರ್ಕಾರದ ಆದೇಶ ಸ೦.ಕ೦.ಇ.18:ಆರ್‌ಇಎಚ್‌:2014 ದಿನಾಂಕ 06.02.2014ರಂತೆ ಹೊಸ ಕಾಯ್ದೆ 2013ರ ಕಲಂ 11ರ ಸೌಲಭ್ಯದ ಮೇರೆಗೆ (2013 ಕೇಂದ್ರದ 30ನೇ ಕಾಯ್ದೆ) ಸದರ ಕಾನೂನಿನ ಕಲಂ 
12ರ ಮೇರೆಗೆ ಪ್ರದತ್ತವಾದ ಅಧಿಕಾರ ಚಲಾಯಿಸುವಂತೆ ಜಿಲ್ಲಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ರವರು ಈ ಮೂಲಕ ಕಾರ್ಯಪಾಲನೆ ಪ್ರಾಧಿಕಾರವನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಬೆಂಗಳೂರು ಇವರಿಗೆ 
ನೀಡಲಾಗಿದೆ ಹಾಗೂ ಕಲಂ 43ರ ಮೇರೆಗೆ ಪುನರ್‌ವಸತಿ ಪುನರನಿರ್ಮಾಣದ ಅಧಿಕೃತ ಪ್ರಾಧಿಕಾರದ ಕಾರ್ಯಪಾಲನೆಯನ್ನು ಪುನರ್‌ವಸತಿ ಅಧಿಕಾರಿಗಳು/ವಿಶೇಷ ಭೂಸ್ವಾಧೀನಾಧಿಕಾರಿಗಳು ಇವರಿಗೆ ನೀಡಲಾಗಿದೆ. 


ಸರ್ಕಾರದ ಆದೇಶ ಸಂ.ಕಂ.ಇ.36.ಭೂಸ್ವಾವಿ2014 ದಿನಾಂಕ 13.03.2014ರನ್ವಯ ಮತ್ತು ತಿದ್ದುಪಡಿ ಆದೇಶ ದಿನಾಂಕ 22.04.2014ರನ್ವಯ ಕಲಂ 6(2)ರ ಅಡಿಯಲ್ಲಿ ನೀರಾವರಿ ಯೋಜನೆಗಳಿಗಾಗಿ ಭೂಸ್ವಾಧೀನಪಡಿಸುವಾಗ 
ಪರಿಸರದ ಮೇಲಿನ ಪರಿಣಾಮ ನಿರ್ಧರಣದ ಅಂಶ (Environment Impact Assessment) ಪ್ರಕ್ರಿಯೆಯನ್ನು ಬೇರಾವುದೇ ಕಾಯ್ದೆಗಳಡಿಯಲ್ಲಿ ಮಾಡಬೇಕಾದಲ್ಲಿ ಸಾಮಾಜಿಕ ನಿರ್ಧರಣದ ಅಂಶ (50018 Impact Assessment) 
ಅನ್ವಯಿಸುವುದಿಲ್ಲವೆಂದು ಸ್ಪಷ್ಟಿಕರಿಸಿದೆ. 

ಈ ಸ್ವತ್ತಿಗೆ ಸ್ವಾಧೀನ ಕೆಲಸ ನಿರ್ವಹಿಸುವಲ್ಲಿ ಸರ್ಕಾರದಿಂದ ನೇಮಿಸಲ್ಪಟ್ಟ ಮೋಜಿಣಿದಾರರಾಗಲಿ ಅಥವಾ ಈ ಕೆಲಸ ಮಾಡುವವರಿಗೆ ಯಾರು ಅಡ್ಡಿ ಮಾಡಕೂಡದೆಂದು ಎಚ್ಚರಿಸಲಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ 
ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರವಸತಿ ಮತ್ತು ಪುನರನಿರ್ಮಾಣ ಕಾಯ್ದೆ 2013ರ ಕಾಯ್ದೆ ಕಲಂ 14(4)ರ ಮೇರೆಗೆ ಈ ಅಧಿಸೂಚನೆ ಪ್ರಕಟಗೊಂಡ ದಿನಾಂಕದಿಂದ ಸದರಿ ಸ್ವಾಧೀನಪಡಿಸಿಕೊಳ್ಳಲಿರುವ 
ಭೂಮಿಯನ್ನು ಒಪ್ಪಂದದ ಮೇರೆಗೆ ವಿಕಯಿಸುವ, ಭೋಗ್ಯಕ್ಕೆ ಅಡವಿಡುವ, ಅನುಭವಿಸುವ, ಬದಲಾಯಿಸುವ ಅಥವಾ ಇನ್ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ನಿರ್ಭಂದಿಸಿದೆ. ಅಂತಹ ಯಾವುದೇ ಕ್ರಯ ಅಥವಾ 
ಇನ್ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಐತೀರ್ಪು ರಚಿಸುವಾಗ ಗಣನೆಗೆ ತೆಗೆದುಕೊಳ್ಳದೇ ಅಂತಿಮವಾಗಿ ಸದರಿ ಕಾಯ್ದೆ ಅನ್ವಯ ಭೂಸ್ವಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ, 
























































ಅನುಸೂಚಿ 
ಜಿಲ್ಲೆ : ಬೆಂಗಳೂರು ನಗರ ತಾಲ್ಲೂಕು: ಬೆಂಗಳೂರು ದಕ್ಷಿಣ ಹೋಬಳಿ : ಕೆಂಗೇರಿ-3 ಗ್ರಾಮ : ಅಗರ 
ಕ್ರಸಂ ಖಾತೆದಾರರ ಹೆಸರು/ ಅನುಭವದಾರರ ಹೆಸರು ಸರಕಾರಿ/ಸ್ಪಂತ ಆಸ್ತಿ ಜಮೀನಿನ ಚಕ್ಕುಬಂದಿ ಬೇಕಾದ ಜಮೀನಿನ 
ಸಂಖ್ಯೆ ತರಹೆ ಷರಾ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕ್ಷೇತ್ರ ಚಮೀ | ಆಕಾರ ರೂ.ಪೈ 
1 ತಿಮ್ಮರಾಯಪ್ಪ ಬಿನ್‌ ಬೆಟ್ಟಯ್ಯ ಸ್ವಂತ 135 ಪೈಕಿ ನಿವೇಶನ ರಸ್ತೆ ತಿಮ್ಮರಾಯಪ್ಪ ರಸ್ತೆ ಉಳಿಕೆ 702 
2 ತಿಮ್ಮರಾಯಪ್ಪ ಬಿನ್‌ ಬೆಟ್ಟಯ್ಯ ಸ್ವಂತ 136 ಪೈಕಿ ನಿವೇಶನ ರಂಗರಾಜು ರಸ್ತೆ ರಸ್ತೆ ಉಳಿಕೆ 760 
೧೧-17 ವಿಶೇಷ ಭೂಸ್ವಾಧೀನಾಧಿಕಾರಿಗಳು ಜಿಲ್ಲಾಧಿಕಾರಿಗಳು, 
50-25 ಬೆಂಗಳೂರು ಬೆಂಗಳೂರು ಜಿಲ್ಲೆ, ಬೆ೦ಗಳೂರು. 





ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59. 


